ಸದನದಲ್ಲಿ ಉತ್ತರಿಸುವ ಪ್ರಶ್ನೆ 


ಕರ್ನಾಟಿಕ ವಿಧಾನ ಪರಿಷತ್ತು 
ನೂರ ನಲವತಮೂರನೆಯ ಅಧಿವೇಶನ 
ಬುಧವಾರ, ದಿನಾಂಕ :03 ನೇ ಫೆಬ್ರವರಿ, 2021 


ಮೈಸೂರು-ಹೆಗ್ಗಡದೇವನಕೋಟೆ ರಸ್ತೆಯನ್ನಾಗಿ ಪರಿವರ್ತಿಸುವ ಬಗ್ಗೆ 


ಶ್ರೀ ಎಸ್‌. ನಾಗರಾಜ್‌ (ಸಂದೇಶ್‌ ನಾಗರಾಜ್‌) (ಸ್ಥಳೀಯ ಸಂಸ್ಥೆಗಳ ಕ್ಲೇತು:- 


ex 


325 (289) ಮಾನ್ಯ ಉಪ ಮುಖ್ಯ ಮಂತಿಗಳು ಹಾಗೂ ಲೋಕೋಪಯೋಗಿ ಸಜಿವರು ಈ ವಿಷಯಗಳನ್ನು 
ದಯವಿಟ್ಟು ತಿಳಿಸುವರೆ:- 


(ಅ) ಪ್ರಮುಖ ರಾಜ್ಯ ಹೆದ್ದಾರಿ ಮೈಸೂರು-ಹೆಗ್ಗಡದೇವನಕೋಟೆ ರಸ್ತೆಯಲ್ಲಿ ವಾಹನ ಸಂಚಾರ 
ಅಧಿಕವಾಗಿದ್ದು, ಇದನ್ನು ಚತುಷ್ಟಥ ರಸ್ತೆಯನ್ನಾಗಿ ಪರಿವರ್ತಿಸುವ ಪ್ರಸ್ತಾವನೆ ಸರ್ಕಾರದ ಮುಂದೆ 
ಇದೆಯೇ; 


(ಆ) ಸದರಿ ರಸ್ತ ಕಿರಿದಾಗಿದ್ದು ತಿರುವುಗಳಿಂದ ಕೂಡಿದ್ದು, ಸಂಚಾರದ ಒತ್ತಡ ಹೆಚ್ಚಾಗಿ ವಾಹನಗಳ 
ಸುಗಮ ಸಂಚಾರಕ್ಕೆ ತೊಂದರೆಯಾಗಿರುವುದು ಅಲ್ಬದೆ ಅಪಘಾತಗಳು ಹೆಚ್ಚಾಗಿ 
ಸಂಭವಿಸುತ್ತಿರುವುದರಿಂದ ಈ  ರಸ್ಲೆಯನ್ನು ಚತುಷ್ಪಥ ರಸ್ಲೆಯನ್ನಾಗಿ ಮಾಡಲು ಕ್ರಮ 
ತೆಗೆದುಕೊಳ್ಳಲಾಗುವುದೇ? 


